ಕರ್ನಾಟಕ ವಿಧಾನ ಪರಿಷ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1552 

ಸದಸ್ಯರ ಹೆಸರು ಶ್ರೀ ಬಿ.ಕೆ. ಹರಿಪ್ರಸಾದ್‌" 

ಉತ್ತರಿಸುವ ದಿನಾಂಕ 24-09-2021 

ಉತ್ತರಿಸುವ ಸಚಿವರು ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ 
- - ಕಲ್ಯಾಣ ಸಚಿವರು 

ಕ್ರ. ಪ್ರಶ್ನೆ ಉತ್ತರ 

ಸಂ | | 

ಅ) | ಕರ್ನಾಟಿಕ್‌ ರಾಜ್ಯ ಬುಡಕಟ್ಟು | ಕರ್ನಾಟಿಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮತ್ತು ಕರ್ನಾಟಿಕ 
ಸಂಶೋಧನಾ ಸಂಸ್ಥೆ ಮತ್ತು ರಾಜ್ಯ ಡಾ: ಅಂಬೇಡ್ಕರ್‌ ಸಂಶೋಧನಾ ಸಂಸ್ಥೆ, ಬೆಂಗಳೂರು ಇವುಗಳ 
ಕರ್ನಾಟಿಕ ರಾಜ್ಯ ಡಾ: | ನಿರ್ದೇಶಕರ ಹುದ್ದೆಯ ನೇಮಕಾತಿ ನಿಯಮಾವಳಿಗಳು ಬೇರೆ ಬೇರೆ 
ಅಂಬೇಡ್ಕರ್‌ ಸಂಶೋಧನಾ | ಇವೆ. 
ಸಂಸ್ಥೆ, ಬೆಂಗಳೂರು 
ಇವುಗಳ ನಿರ್ದೇಶಕರ 
ಹುದ್ದೆಯ ನೇಮಕಾತಿ 

| ನಿಯಮಾವಳಿಗಳು ಒಂದೇ 
ರೀತಿಯವೇ; ಅಥವಾ ಬೇರೆ 
ಬೇರೆಯದೇ i 
ನಿಯಮಾವಳಿಗಳೇ; 

ಆ) | ಒಂದೇ ನಿಯಮಾವಳಿ | ಕರ್ನಾಟಿಕ" ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಗೆ ಕೇಂದ್ರ 
ಗಳಾಗಿದ್ದಲ್ಲಿ ಡಾ: | ಸರ್ಕಾರದಿಂದ ಅನುದಾನ ನೀಡಲಾಗುತ್ತಿದ್ದು, ಭಾರತ ಸರ್ಕಾರದ 
ಅಂಬೇಡ್ಕರ್‌ ಸಂಶೋಧನಾ | ನಿರ್ದೇಶನದಂತೆ ಸದರಿ ಸಂಸ್ಥೆಗೆ ನಿರ್ದೇಶಕರನ್ನು ನೇಮಕ 
ಸಂಸ್ಥೆಯ ನಿರ್ದೇಶಕರ ಮಾಡಬೇಕಾಗಿದ್ದು, ಅದರಂತೆ ವೃಂದ ಮತ್ತು ನೇಮಕಾತಿ 
ಹುದ್ದೆಗೆ ಕೆ.ಎ.ಎಸ್‌ | ನಿಯಮಗಳಂತೆ ರೂಪಿಸಲಾಗಿದೆ. 
eka ಭ್‌ ಕರ್ನಾಟಿಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ನೇಮಕಾತಿ 
ಮಾಡುವಾಗ ಬುಡಕಟ್ಟು ಬೆ ಚ K HR) 

- ನಿಯಮದಂತೆ ಈ ಹುದ್ದೆಗೆ ನೇರ ನೇಮಕಾತಿ ೬ ನಿಯೋಜನೆ ಮೇರೆಗೆ 
ಸಂಶ ಸಂಭ ಭರ್ತಿ ಮಾಡಲು ನಿಯಮಗಳಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ನಿಯೋಜನೆ 
ನಿಜಿಕರರ ಮೇರೆಗೆ ರಾಜ್ಯದ ವಿಶವಿದಾನಿಲಯಗಳಲ್ಲಿ ಅರ EN 
ನೇಮಕ ಮಾಡಲು Mi ವತಿ ೧ 
ಕೆ.ಎ.ಎಸ್‌. ಅಧಿಕಾರಿಗಳು ಗುರುತಿಸಲ್ಪಟ್ಟಿರುವ ಪ್ರೀಮಿಯಂ ಸಂಶೋಧನಾ ಸಂಸ್ಥೆಗಳಲ್ಲಿ 
ಅನರ್ಹರೇ Anthropology ವಿಷಯದಲ್ಲಿ ಪ್ರೊಫೆಸರ್‌ ಆಗಿ "ಕೆಲಸ 

ಮಾಡುತ್ತಿರುವವರು ೩&೩ ಸೂಪರ್‌ ಟೈಮ್‌ ಸ್ಕೇಲ್‌ ಕೆ.ಎ.ಎಸ್‌ 


ಅಧಿಕಾರಿಯನ್ನು ನಿಯೋಜನೆ ಮಾಡಬಹುದು. 


ನೇರ ನೇಮಕಾತಿಯಲ್ಲಿ ಸಗhropology ವಿಷಯದಲ್ಲಿ 
ಡಾಕ್ಟರೇಟ್‌ ಪದವಿ ಪಡೆದಿರಬೇಕು ಮತ್ತು Aಗಗropology 


ವಿಭಾಗದಲ್ಲಿ 5 ವರ್ಷ ಮೇಲ್ಪಟ್ಟು ಸೇವೆ ಸಲ್ಲಿಸಬೇಕು. 


ಇ) 


ಕರ್ನಾಟಿಕ ರಾಜ್ಯ ಬುಡಕಟ್ಟು 


ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ನಿರ್ದೇಶಕರು, ಕರ್ನಾಟಿಕ ರಾಜ್ಯ 


ನೀಡುವುದು) 


ಸಂಶೋಧನಾ ಸಂಸ್ಕೆ, ಬುಡಕಟ್ಟು ಸಂಶೋಧನಾ ಸಂಸ್ಥೆ ಇವರು ಮೂಲತಃ ಕರ್ನಾಟಿಕ ವಿಶ್ವ 
ಮೈಸೂರು ಇದರ | ವಿದ್ಯಾನಿಲಯ, ಧಾರವಾಡ ಇಲ್ಲಿ ಪ್ರಾಧ್ಯಾಪಕರಾಗಿದ್ದು, ಕಳೆದ 9 
ನಿರ್ದೇಶಕರ ಹುದ್ದೆಯಲ್ಲಿ | ವರ್ಷಗಳಿಂದ ನಿರ್ದೇಶಕರ ಹುದ್ದೆ ಕರ್ನಾಟಿಕ ರಾಜ್ಯ ಬುಡಕಟ್ಟು 
ಸೇವೆ ಸಲ್ಲಿಸುತ್ತಿರುವ | ಸಂಶೋಧನಾ ಸಂಸ್ಥೆ ಇಲ್ಲಿ ನಿಯೋಜನೆ ಮೇರೆಗೆ ಸೇವೆ ಸಲ್ಲಿಸುತ್ತಿದ್ದು 
ಅಧಿಕಾರಿಗಳ ಸೇವೆಗೆ | ಅವರ ಸೇವಾನುಭವವನ್ನು ಪರಿಗಣಿಸಿ ಕರ್ನಾಟಿಕ ನಾಗರೀಕ ಸೇವಾ 
ವರ್ಗಾವಣೆ, (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 16 
ಮಾರಟ (ಎ)(i)ರಂತೆ ಸರ್ಕಾರದ ಆದೇಶ ಸಂಖ್ಯೆ: ಸಕಇ: 118 ಎಸ್‌ಟಿಪಿ 2019, 
ಅನ್ಯಯವಾಗುವುದಿಲ್ಲವೆ; ದಿನಾಂಕ: 08/06/2021ರಲ್ಲಿ ಖಾಯಂ ಆಗಿ ವಿಲೀನಗೊಳಿಸಿ 
ಸದರಿ ಅಧಿಕಾರಿಯವರನ್ನು | ಆದೇಶಿಸಲಾಗಿದೆ. ಅದರಂತೆ ಅವರ ಸೇವೆಯನ್ನು ಕರ್ನಾಟಕ ರಾಜ್ಯ 
ಪ್ರಾರಂಭದಲ್ಲಿ ನಿಯೋಜನೆ | ಬುಡಕಟ್ಟು ಸಂಶೋಧನಾ ಸಂಸ್ಥೆಯಲ್ಲಿ ಮುಂದುವರೆಸಲಾಗಿದೆ. 
ನೇಮಕಾತಿ ಮಾಡಿಕೊಂಡು 

09 ವರ್ಷಗಳ ನಂತರ 

ಖಾಯಂ ನೇಮಕಾತಿ ಆದೇಶ 

ನೀಡಿರುವ ಕಾರಣ ಸದರಿ 

ಅಧಿಕಾರಿಯು ಮಾತ್ರವೇ 

ಅವರ ನಿವೃತ್ತಿಯ 

ಕಾಲದವರೆಗೂ ನಿರ್ದೇಶಕರ 

ಹುದ್ದೆಯಲ್ಲಿಯೇ 

ಮುಂದುವರೆಯುವರೆ; 

' ಈ) ಕರ್ನಾಟಿಕದಲ್ಲಿ “ಬುಡಕಟ್ಟು “ಯಾವುದೇ “ಒಂದ ಜಾತಿಯನ್ನು ಪರಿಶಿಷ್ಟ ಪಂಗಡ 'ಪಟ್ಟಿಗೆ 
ಜನಾಂಗಗಳ ಕುಲಶಾಸ್ತ್ರ ಸೇರಿಸಬೇಕಾದಲ್ಲಿ ಕುಲಶಾಸ್ತ್ರೀ €ಯ ಅಧ್ಯಯನ ಮಾಡಿ ಭಾರತ ಸರ್ಕಾರಕ್ಕೆ 
ಅಧ್ಯಯನದ ವರದಿಗೆ | ಶಿಫಾರಸ್ಸು ಮಾಡಲಾಗುತ್ತದೆ. BN ೀಯ ಅಧ್ಯಯನ ಮಾಡುವ 
ಪೂರಕವಾಗಿ ವಿವರಗಳ | ಸಂಧರ್ಭದಲ್ಲಿ ಆಯಾ ಜಾತಿಗೆ ಸಂಬಂಧಿಸಿದಂತೆ, ನಮೂನೆಗಳನ್ನು 
ಸಮೀಕ್ಷಾ ಸಂಗ್ರಹಣಾ | ಸಿದ್ದಪಡಿಸಿ ಸಮೀಕ್ಸ್‌ ಕಾಂರ್ತ್ಯ ಕೈಗೊಂಡು ವಿವರಗಳನ್ನು 
ನಮೂನೆಗಳಲ್ಲಿ ಪ್ರತಿ ಪಡೆಯಬೇಕಾಗಿದೆ. ಎಲ್ಲಾ ಜಾತಿಗಳ ಆಚಾರ ವಿಚಾರಗಳು, ಜೀವನ 
ಜಾತಿಗೂ ಬೇರೆ ಬೇರೆಯಾದ ಶೈಲಿ, ಶೈಕ್ಸಣಿಕ, ಆರ್ಥಿಕ, ಸಾಮಾಜಿಕ ಸ್ಥಿತಿಗತಿಗಳು ಎಲ್ಲಾ 
ಸಂಗ್ರಹಣಾ ಜಾತಿಗಳಲ್ಲಿಯೂ ವಿಭಿನ್ನವಾಗಿರುವುದರಿಂದ ಅದರಂತೆ ವಿವರಗಳನ್ನು 
ನಮೂನೆಗಳಿವೆಯೇ; ಪಡೆಯಲಾಗುತ್ತಿದೆ. 
ಹಾಗಿದ್ದಲ್ಲಿ, ಬೇರೆ .ಬೇರೆ 
ಜಾತಿಂತು ಸಂಗ್ರಹಣಾ 
ನಮೂನೆಗಳ ವಿಭಿನ್ನತೆ 
ಏನು; (ವಿವರ 
ನೀಡುವುದು) 

ಉ) | ಬುಡಕಟ್ಟು ಜನಾಂಗಗಳ | ಕುಲಶಾಸ್ತಿ ೀಯ ಅಧ್ಯಯನ ವರದಿಯನ್ನು ನಿರ್ದೇಶಕರು ಕರ್ನಾಟಿಕ 
ಜಾತಿಂಯ ಕುಲಶಾಸ್ತ | ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಹಾಗೂ ಅವರ ತಂಡವು ವಿವಿಧ 
| ಅಧ್ಯಯನದ ವರದಿಯನ್ನು | ಪ್ರದೇಶಗಳಿಗೆ 'ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತದೆ. 
ಸಂಶೋಧನಾ  ಸಂಸ್ಥೆಯೆ ತದನಂತರದಲ್ಲಿ ಸದರಿ ವರದಿಯನ್ನು “Expert Committee” ೆ 
ವಿದೇಕನಕರೇ ಕಳುಹಿಸಿ ಅಭಿಪ್ರಾಯ ಪಡೆಯಲಾಗುತ್ತದೆ. ಅಂತಿಮವಾಗಿ ವರದಿಯನ್ನು 
ಸಿದ್ಧಪಡಿಸುವರೆ; ಅಥವಾ | ನಿರ್ದೇಶಕರು, ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಇವರ 
ಸಂಸ್ಥೆಯ ವತಿಯಿಂದ | ಸಹಿಯೊಂದಿಗೆ ಅಧಿಕೃತವಾಗಿ ಸರ್ಕಾರಳ್ಳೆ ಸಲ್ಲಿಸಲಾಗುತ್ತದೆ. 
| ನೇಮಕ ಮಾಡುವ ಮಾನವ: - 
ಶಾಸ್ತ್ರ, ಸ್ನಾತಕೋತ್ತರ 
ಪದವೀಧರರ ತಂಡ 
ಸಿದ್ಧಪಡಿಸುವುದೇ; (ವಿವರ 


| ಬುಡಕಟ್ಟು ಸಾತಾಧಾ 
1 ಸಂಸ್ಥೆಯ ನಿರ್ದೇಶಕರ 


[4 


| ಹುದ್ದೆಗೆ ಮಾನವ ಶಾಸ್ತ, 
& ೨ 


ಸ್ನಾತಕೋತ್ತರ ಪದವಿ 


ಇಲ್ಲದ. ಅಧಿಕಾರಿಯೂ 


ನೇಮಕವಾಗಬಹುದೇ? 
(ಮಾಹಿತಿ ನೀಡುವುದು) 


ಕ್ರಮ ಸಂಖ್ಯೆ “ಆ” ದಲ್ಲಿ ಉತ್ತರ ನೀಡಲಾಗಿದೆ. 


ಸಕಇ 326 ಎಸ್‌ಟಿಪಿ 2021 


-ಶ್ರೀರಾಮುಲು) 


ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ 
ಕಲ್ಯಾಣ ಸಚಿವರು - 


